ಕರ್ನಾಟಿಕ ವಿಧಾನ ಪರಿಷತ್ತು 


: | 09(85) 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆಸರು 


-13 
1 ON Tow 


ನಾವೆ 


£ಗೌ ನನ ಗಿ೧ಕನ ರಾ & ನು 
ನಬ೦ದ ರಾಜು (ಬಾನ 


ಉತ್ತರಿಸುವ ದಿನಾಂಕ 


ಸಬೆಯಿಂದ ಚುನಾಯಿತರಾದವರು) 
15.02.2022 : 


ನಗರಾಭಿವೃದ್ಧಿ ಸಚಿವರು 


ಉತ್ತರಿಸಚೇಕಾದವರು 

ಪ್ರ. 

ಸ ಪ್ರಶ್ನೆ ಉತ್ತರ 

ಅ) | ಕೋಲಾರ ನಗರಾಬಿವೃದ್ದಿ | ಸರ್ಕಾರದ ಅಧಿಸೂಚನೆ ಸಂಖ್ಯೆ:ವನಇ 
ಪ್ರಾಧಿಕಾರ ಯಾವಾಗ | 181 ಟಿಟಿಪಿ 88, ದಿನಾ೦ಕ:15.04.1988 ರ 
ಪ್ರಾರಂಭವಾಯಿತು. ಆದೇಶದಂತೆ ಕೋಲಾರ ನಗರಾಭಿವೃದ್ದಿ 


ಇಲ್ಲಿಯವರೆಗೂ ಈ ಪ್ರಾಧಿಕಾರದಲ್ಲಿ 
ನಡೆಯುತ್ತಿರುವ 
ಚಟುವಟಿಕೆಗಳೇನು: 


ಪ್ರಾಧಿಕಾರವು ದಿನಾ೦ಕ:17.06.1988 ರಿಂದ 
ಕಾರ್ಯಾಚರಣೆಗೆ ಬಂದಿರುತ್ತದೆ. ಕೋಲಾರ 
ನಗರಾಭಿವೃದ್ದಿ ಪ್ರಾಧಿಕಾರದ ಸ್ಥಳೀಯ | 
ಯೋಜನಾ ಪ್ರದೇಶದ ವ್ಯಾಪ್ತಿಯಲ್ಲಿ 33 
ಗ್ರಾಮಗಳಿದ್ದು, 69.95 ಚ.ಕಿ.ಮೀ. ವ್ಯಾಪ್ತಿ 
ಇರುತ್ತದೆ. 


1, ಪ್ರಾಧಿಕಾರದಿಂದ 1995-1996 ರಲ್ಲಿ 
ಟಿಮಕ ವಸತಿ ಬಡಾವಣೆಯನ್ನು 
ನಿರ್ಮಿಸಿದ್ದು, ಈ ಬಡಾವಣೆಯಲ್ಲಿ, 


1426 ನಿವೇಶನಗಳನ್ನು ನಿರ್ಮಾಣ 


ಮಾಡಲಾಗಿದೆ. 
2. ಕೋಲಾರ ನಗರದ ಸ್ಥಳೀಯ 
ಯೋಜನಾ ಪ್ರದೇಶದ ವ್ಯಾಪ್ತಿಗೆ 

| ಸರ್ಕಾರದಿಂದ 
ದಿನಾ೦ಕ:09.08.2010 ರಂದು 


ಅಂತಿಮ (ಪ-1 ಮಹಾಯೋಜನೆ 
ಅನುಮೋದನೆಯಾಗಿದ್ದು, 2021 ಕೈ 
ಸದರಿ ಮಹಾಯೋಜನೆ 


ಸರ್ಕಾರದ ಅಮೃತ್‌ ಯೋಜನೆಯ 


ಅನುದಾನದಡಿಯಲ್ಲಿ 
ಮಹಾಯೋಜನೆಯನ್ನು 
ಪರಿಷ್ಕರಿಸುವ ಕಾರ್ಯವು 
ಪ್ರಗತಿಯಲ್ಲಿರುತ್ತದೆ. Transerve 
Technologies Pvtltd Panaji 
ಇವರಿಗೆ ಮಹಾಯೋಜನೆ 
ಪರಿಷ್ಕರಿಸುವ ಕಾರ್ಯಕ್ಕೆ 
ಕಾರ್ಯಾದೇಶವನ್ನು 
ದಿನಾ೦ಕ:14.01.2020 ರಂದು 
ನಿರ್ದೇಶಕರು, ನಗರ ಮತ್ತು 


ಗ್ರಾಮಾಂತರ ಯೋಜನಾ ಇಲಾಖೆ 


ಅಲಂತಿಮಗೊಳ್ಳುವುದರಿಂಧ ಕೇಂದ್ರ! 


4. 


5. 


ರವರು ನೀಡಿರುತ್ತಾರೆ. 

ವಸತಿ ಬಡಾವಣೆಗಳನ್ನು ನಿರ್ಮಿಸಿ 
ಸಾರ್ವಜನಿಕರಿಗೆ ನಿವೇಶನಗಳನ್ನು 
ಹಂಚಿಕೆ ಮಾಡುವುದು. 

ಕೆರೆ ಅಭಿವೃದ್ಧಿ ಕಾಮಗಾರಿಯನ್ನು 
ಕೈಗೊಳ್ಳಲಾಗುವುದು. 
ಪ್ರಾಧಿಕಾರದಲ್ಲಿ ಲಭ್ಯವಿರುವ 
ನಾಗರಿಕ ಸೌಲಭ್ಯ ನಿವೇಶನಗಳನ್ನು 
ಹಂಚಿಕೆ ಮಾಡುವುದು. 
ಪ್ರಾಧಿಕಾರದ ವ್ಯಾಪ್ತಿಯಲ್ಲಿ 
ಸಾರ್ವಜನಿಕರಿಗೆ 
ಅನುಕೂಲವಾಗುವಂತೆ ಮತ್ತು 
ನಗರದ ಅಭಿವೃದ್ದಿಗೆ ಪೂರಕವಾಗಿ 
ಅಗತ್ಯ ಕಾಮಗಾರಿಗಳನ್ನು 
ಕೈಗೊಳ್ಳಲಾಗುವುದು. 


ಆ) 


ಪ್ರಾಧಿಕಾರದ ವತಿಯಿಂದ ಕಳೆದ 5 
ವರ್ಷಗಳಿಂದ ವೀಡಿದ ಕಾರ್ಯ 
ಕ್ರಮಗಳೇನು: 


3. 


4. 


. ಟಮಕ 


ವಸತಿ 
ಬಡಾವಣೆಯಲ್ಲಿರುವ ಆಟಿದ 
ಮೈದಾನ ಮತ್ತು 
ಉದ್ಯಾನವನವನ್ನು ಅಭಿವೃದ್ಧಿ 
ಪಡಿಸುವ ಕಾಮಗಾರಿಯನ್ನು 
. ಕೈಗೊಳ್ಳಲಾಗಿದೆ. 
ಟಿಮಕ ವಸತಿ ಬಡಾವಣೆಯ ಗದೆ 
ಕಣ್ಣೂರು ರಸ್ತೆಯ ಬಲಭಾಗದ 60 
ಅಡಿ ಅಗಲದ 1000 ಮೀ: ಉದ್ದದ 
ರಸ್ತೆ ಅಭಿವೃದ್ಧಿ ಕಾಮಗಾರಿ 
ಪೂರ್ಣಗೊಳಿಸಲಾಗಿದೆ. 
ಕೋಲಾರ ನಗರಾಭಿವೃದ್ದಿ 
ಪ್ರಾಧಿಕಾರದ ಟಿಮಕ ವಸತಿ 
ಬಡಾವಣೆಗೆ ವಿದ್ಯುತ್‌ ಸಂಪರ್ಕ 
ಕಾಮಗಾರಿಯನ್ನು 
ಪೂರ್ಣಗೊಳಿಸಲಾಗಿದೆ. 
ಕೋಲಾರ ನಗರಾಭಿವೃದ್ದಿ 
ಪ್ರಾಧಿಕಾರದ: ವ್ಯಾಪ್ತಿಯಲ್ಲಿ 
ಕೋಲಾರ ನಗರದ ರಾಜ್ಯ ಹೆದ್ದಾರಿ 
ಮತ್ತ ಜಿಲ್ಲಾ ಮುಖ್ಯರಸ್ತೆಗಳಲ್ಲಿ 
ಬಸ್ಸು ತಂಗುದಾಣ ನಿರ್ಮಾಣ, 
ಕಾಮಗಾರಿ ಕೈಗೊಳ್ಳೆಲಾಗುತ್ತಿದೆ. 
ಟಿಮಕ ವಸತಿ ಬಡಾವಣೆಯ 
ನಿವಾಸಿಗಳಿಗೆ `'ಟ್ಯಾಂಕರ್‌ ಮೂಲಕ 
ನೀರು ಸರಬರಾಜು ಮಾಡುವುದು 
(ಶಾಶ್ವತ ನೀರಿನ ಸಂಪರ್ಕ 
ಕಲ್ಪಿಸುವವರೆಗೆ) 


ಇ) 


ಇಲ್ಲಿ ವಸೂಲಾದ ಕರಗಳನ್ನು 
ಯಾವ ಯಾವ ಕಾರ್ಯಕ್ರಮಗಳಿಗೆ 


ಸಾಮಾನ್ಯ ಖಾತೆಯಿಂದ ಸಿಬ್ಬಂದಿ 
ವೇತನ, ಸಾದಿಲ್ವಾರು ಇತರೆ 
ವೆಚ್ಚಗಳನ್ನು ಭರಿಸಲಾಗುತ್ತದೆ. 


ಬಳಸಲಾಗುತ್ತಿದೆ (ವಿವರವಾದ 


ಮಾಹಿತಿ ನೀಡುವುದು). 


ಕರೆ ಅಭಿವೃದ್ದಿ ಶುಲ್ಕವನ್ನು 
ಪ್ರಾಧಿಕಾರದ ವ್ಯಾಪ್ತಿಯಲ್ಲಿನ 
ಕೆರೆಗಳನ್ನು ಅಭಿವೃದ್ದಿ ಪಡಿಸಲು 
ಕೆರೆ ಸರಂಕ್ಷಣಾ ಪ್ರಾಧಿಕಾರ 
ಅನುಮತಿ ಪಡೆದು 
ಕ್ರಮವಹಿಸಲಾಗುವುದು. 
ಉದ್ಯಾನವನ . ರಿಯಾಯಿತಿ 
ಶುಲ್ಕವನ್ನು ಉದ್ಯಾನವನ 
ಅಭಿವೃದ್ದಿ ಪಡಿಸಲು ಭೂ 
| ಸ್ವಾಧೀನಕ್ಕೆ 

| ಉಪಯೋಗಿಸಲಾಗುವುದು. 
ಕೊಳಚೆ ಸೆಸ್ತು ಮೊತ್ತವನ್ನು 
ಕೊಳಚೆ ನಿರ್ಮೂಲನಾ ಮಂಡಳಿಗೆ 
ಪಾವತಿಸಲಾಗುತ್ತಿದೆ.: 
ನಿವೇಶನ ಹಾಗೂ ನಾಗರಿಕ ಸೌಲಭ್ಯ 
ಹಂಚಿಕೆಯಿಂದ ಲಭ್ಯವಾಗುವ 
ನಿವೇಶನಗಳ ಮೊತ್ತವನ್ನು ಸಿವಿಲ್‌ 
ಕಾಮಗಾರಿಗಳಿಗೆ ಹಾಗೂ ವಸತಿ 
ಯೋಜನೆಯ ಭೂಸ್ಥಾಧೀನ 
ಪ್ರಕ್ರಿಯೆಗೆ 


NENA 


ಎವಿ pS A 
ಉಪಯೋಗಿಸಲಾಗುವುದು. 


ಕೊರತೆಯನ್ನು ನೀಗಿಸಲು ಸರ್ಕಾರ 
ತೆಗೆದುಕೊಂಡಿರುವ ಕ್ರಮಗಳೇನು? 


ಈ | ವಿವಿಧ ಶೀರ್ಷಿಕೆಯಡಿ ಉಳಿದಿರುವ 
"| ಪೊತವೆಷ್ಟು. 
1ಸಾಮಾನ್ಯ ಖಾತೆ 26809518/- 
2.8ೆರೆ ಅಭಿವೃದ್ದಿ 14360890/- 
ಶುಲ್ಕ 
3.ಉದ್ಯಾನವನ 7257326/- 
ರಿಯಾಯಿತಿ ಶುಲ್ಕ 
|; 4. ಕೊಳಚೆ ಸೆಸ್ಟು 2589760/- 
5.ಸಿ.ಎ.ನಿವೇಶನ 37641590/- 
ಒಟ್ಟಿ 8,86,59,084/- | 
ಉ .! ಪ್ರಾಧಿಕಾರದಲ್ಲಿ ಪ್ರಸ್ತುತ } 
ಇ ೨ | ಪ್ರಾಧಿಕಾರಕ್ಕೆ ತಾತ್ಕಾಲಿಕವಾಗಿ 
ಸಬರದ ಹಲತರದ ಮಂಜೂರಾಗಿರುವ ಹುದ್ದೆಗಳನ್ನು 


| ಕಾಲಕಾಲಕೈೆ ಮುಂದುವರೆಸಲಾಗುತ್ತಿದೆ. 


ಸಂಖ್ಯೆ: ನಅಇ 04 ಎಲ್‌ಸಿಕ್ಕ್ಯೂ 2022(%ಇ-ಕೆಡತ) 


ನ 
, i: ' 

 (ಬಿ:ಏ. ಬಸವರಾಜು) 
“ನೆಗರಾಭಿವೃದ್ಧಿ ಸಚಿವರು: 


